ಕರ್ನಾಟಿಕ ವಿಧಾನ ಪರಿಷತ 


ಇಲಾಖೆಗೆ ಸಂಬಂಧಪಟ್ಟೆದ್ದು, ಇದರ 
ಹೆಚ್ಚಿನ ತರಬೇತಿಗೆ ಬಹಳಷ್ಟು ಹಣ 
ಖರ್ಚಾಗುವ ಸಾಧ್ಯತೆ ಇದ್ದುಇಂತಹ 
ಕ್ರೀಡಾ ಪಟುಗಳಿಗೆ ವಿಶೇಷ ಪ್ಯಾಕೇಜ್‌ 
ಇದೆಯೇ; 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 634 

ಉತ್ತರಿಸಬೇಕಾದ ದಿನಾಂಕ 04.03.2021. 

ಸದಸ್ಯರ ಹೆಸರು ಶ್ರೀ ಎಂ. ನಾರಾಯಣ ಸ್ವಾಮಿ (ಸ್ಥಳೀಯ 

ಸಂಸ್ಥೆಗಳ ಕ್ಲೇತು) 

ಉತ್ತರಿಸುವ ಸಚಿವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. 

[ತಸ ಪ್ರಶ್ನೆ ಉತ್ತರ 

ಅ) | ಸರ್ಕಾರದಿಂದ ಯುವಕರಿಗೆ: ಮತ್ತು | ಯುವ ಸಬಲೀಕರಣ ಮತ್ತು ಕೀಡಾ ಇಲಾಖೆ ವತಿಯಿಂದ 
ಶ್ರೀಡಾಪಟುಗಳಿಗೆ ಆರ್ಥಿಕ ನೆರವಿನ | ಸಾಧಕ ಕ್ರೀಡಾಪಟುಗಳು ಹಾಗೂ ಯುವಜನರಿಗಾಗಿ 
ಯೋಜನೆ ಇದೆಯೇ; ಇದ್ದಲ್ಲಿ ಅದರ | ಇರುವ ಆರ್ಥಿಕ ನೆರವಿನ ಯೋಜನೆಗಳ ವಿವರಗಳನ್ನು 
ಸಂಪೂರ್ಣ ಮಾಹಿತಿ ನೀಡುವುದು: ಅನುಬಂಧದಲ್ಲಿ ಒದಗಿಸಿದೆ. 

ಆ) | ಕೀಡಾ ಪಟುಗಳು ತಮ್ಮ  ಕ್ರೀಡೆಗೆ| ಸಾಧಕ ಕ್ರೀಡಾ ಪಟುಗಳಿಗೆ ನಗದು ಪುರಸ್ಕಾರ, ಶೈಕ್ಷಣಿಕ 
ಹೆಚ್ಚಿನ ತರಬೇತಿಗೆ ವಿದೇಶಕೆ ಅಥವಾ | ಶುಲ್ಲ ಮರು ಪಾವತಿ, ಕ್ರೀಡಾ ವಿದ್ಯಾರ್ಥಿ ವೇತನ 
ಹೊರ ರಾಜ್ಯಕೆ ಹೋಗಲು ಸರ್ಕಾರ | ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತಿದ್ದು, 
ಮತ್ತುಣಲಾಖೆಯಿಂದ ಯಾವ ರೀತಿಯ | ವಿದೇಶ ಅಥವಾ ಹೊರ ರಾಜ್ಯಕ್ಕೆ ತರಬೇತಿಗೆ ತೆರಳಲು 
ನೆರವು ನೀಡಲಾಗಿದೆ: ಪ್ರತ್ಯೇಕವಾಗಿ ಯಾವುದೇ ಆರ್ಥಿಕ ನೆರವು 

ನೀಡಲಾಗುತ್ತಿಲ್ಲ. ಭಾರತ ಸರ್ಕಾರವು ಅತ್ಯಂತ 
ಪ್ರತಿಭಾನ್ವಿತ ಕ್ರೀಡಾ ಪಟುಗಳಿಗೆ ಆಯಾ ರಾಷ್ಟ್ರೀಯ 
ಕ್ರೀಡಾ ಫೆಡರೇಷನ್‌ಗಳ ಮೂಲಕ ರಾಷ್ಟ್ರೀಯ ತರಬೇತಿ 
ಶಿಬಿರಗಳನ್ನು ವಿವಿಧ ರಾಜ್ಯಗಳಲ್ಲಿ ಆಯೋಜಿಸುತ್ತಿದ್ದು, 
ವಿದೇಶದಲ್ಲಿ ತರಬೇತಿಗೂ ಸಹ ಅವಕಾಶ ಕಲ್ಪಿಸಿದೆ. 

ಇ) | ಮಾರ್ಷಲ್‌ ಆರ್ಟ್‌ ಕೂಡ ಕ್ರೀಡಾ  * ಯುವ ಸಬಲೀಕರಣ ಮತ್ತು ಕಡಾ ಇಲಾಖೆಯೆಂದ 


ಮಾರ್ಷಲ್‌ ಆರ್ಟ್ಸ್‌ ಕ್ರೀಡೆಗಳಾದ ಕುಸ್ತಿ ಬಾಕ್ಸಿಂಗ್‌, 
ಜೂಡೋ, ಟೆಕ್ಕಾಂಡೋ ಕ್ರೀಡೆಗಳಲ್ಲಿ ತರಬೇತಿಗೆ 
ಅಗತ್ಯ ಸೌಲಭ್ಯ ಹಾಗೂ ತರಬೇತುದಾರರ ಸೇವೆ 
ಕಲ್ಪಿಸಲಾಗುತ್ತಿದೆ. ಸದರಿ ಕ್ರೀಡೆಗಳ ರಾಜ್ಯ ಕ್ರೀಡಾ 
ಸಂಸ್ಥೆಗಳಿಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಿಂದ 
ಮಾನ್ಯತೆ ನೀಡಲಾಗಿದ್ದು, ತರಬೇತಿ ಶಿಬಿರ, ಕ್ರೀಡಾ 
ಕೂಟಿಗಳ ಸಂಘಟನೆ ಹಾಗೂ ರಾಷ್ಟ್ರಮಟ್ಟದ 
ಕ್ರೀಡೆಗಳಿಗೆ ಕರ್ನಾಟಕ ತಂಡಗಳ ನಿಯೋಜನೆಗೆ 
. ಅನುದಾನ ನೀಡಲಾಗುತ್ತಿದೆ. 

* ಬೆಳಗಾವಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಕ್ರೀಡಾ |' 

. ವಸತಿ ಶಾಲೆಗಳಲ್ಲಿ ಜೂಡೋ ಕ್ರೀಡಾ ವಿಭಾಗವನ್ನು 
ಆರಂಭಿಸಲಾಗಿದ್ದು, ಶ್ರೀಡಾಪಟುಗಳಿಗೆ ಉಚಿತ 
ವಸತಿ ಮತ್ತು ಊಟೋಪಹಾರ ಹಾಗೂ ತರಬೇತಿ 
ನೀಡಲಾಗುತ್ತಿದೆ. 


p] 


ಹಾವ ಮಾವನಗತ ಹಳಿಯಾಳ ಮತ್ತ 


ಬಾಗಲಕೋಟೆಗಳ ಕ್ರೀಡಾ ವಸತಿ ವಿಲಯಗಳ.' 
ಕುಸಿ ಕೀಡಾ ವಿಭಾಗವನ್ನುಆರಂಭಿಸಲಾಗಿದ್ದು, 
ಕ್ರೀಡಾಪಟುಗಳಿಗೆ ಉಚಿತ ವಸತಿ ಮತ್ತು 
'ಊಟೋಪಹಾರ ಹಾಗೂ ತರಬೇತಿ ನೀಡಲಾಗುತ್ತಿದೆ. 

* ಕುಸ್ತಿ ಜೂಡೋ ಕ್ರೀಡೆಗಳು ಜನಪ್ರಿಯವಾಗಿರುವ 
ಜಿಲ್ಲೆಗಳ ಕಶ್ರೀಡಾ೦ಗಣಗಳಲ್ಲಿ ತರಬೇತಿಗಾಗಿ 
ಆಧುನಿಕ ಕುಸ್ತಿ ಮತ್ತು ಜೂಡೋಮ್ಯಾಟ್‌ ಸೌಲಭ್ಯ 
ಕಲ್ಪಿಸಲಾಗಿದೆ. 


ಈ) | ಈತನಕ ಕ್ರೀಡಾಪಟುಗಳಿಗೆ ಯಾವ 
ಯಾವ ರೀತಿಯಲ್ಲಿ ಯಾವ ಯಾವ 
ಕ್ರೀಡೆಗಳಿಗೆ ಎಷ್ಟು ಹಣ ಅಥವಾ 
ಅನುದಾನ ಇಲಾಖೆಯಿಂದ 
ನೀಡಲಾಗಿದೆ? (ಸಂಪೂರ್ಣ ಮಾಹಿತಿ 
ನೀಡುವುದು) 


ಅಥ್ಲೆಟಿಕ್ಸ್‌ ಬ್ಯಾಡಿಲಟನ್‌, ಬಾಸೈಟ್‌ಬಾಲ್‌, ಸೈಕ್ಲಿಂಗ್‌, 
ಫೆನ್ನಿಂಗ್‌, ಫುಟ್ಕಾಲ್‌, ಹ್ಯಾಂಡ್‌ಬಾಲ್‌, ಜಿಮ್ನಾಸ್ಟಿಕ್ಸ್‌, 
ಹಾಕಿ, ಜೂಡೋ, ಕಬಡ್ಡಿ ಕಯಾಕಿಂಗ್‌ ಮತ್ತು 
ಕೆನೋಯಿಂಗ್‌, ಖೋ-ಖೋ, ಲಾನ್‌ಟೆನ್ನಿಸ್‌, ಶೂಟಿಂಗ್‌; 
ಟೇಬಲ್‌ ಟೆನ್ನಿಸ್‌, ವೇಯ್‌ಲಿಪ್ಸಿಂಗ, ಟೆನ್ನಿಸ್‌, 
ವಾಲಿಬಾಲ್‌, ಕುಸ್ತಿ, ಈಜು, ಶಟಲ್‌ ಬ್ಯಾಡ್ಮಿಂಟನ್‌ 
ಮತ್ತಿತರ ಕ್ರೀಡೆಗಳ" ಕ್ರೀಡಾಪಟುಗಳಿಗೆ ನಗದು 
ಪುರಸ್ಕಾರ/ಪೋತ್ಸಾಹಧನ ವಿತರಿಸಲಾಗುತ್ತಿದ್ದು, 2019- 


12 ಸೇ ಸಾಲಿನಲ್ಲಿ ` ವಿತರಿಸಲಾದ ನಗದು 
'ಪುರಸ್ಕಾರ/ಪ್ರೋತ್ಠಾಹ ಧನದ ವಿವರ ಕೆಳಕಂಡಂತಿದೆ. 


ಮವೈಎಸ್‌ಡಿ-ಇಬಿಬಿ/10/2021. 


ಪ್ರೆ. ಯೋಜನೆ ಕ್ರೀಡಾ ಮೊತ್ತ 
ಸೆಂ ಪಟುಗಳ (ರೂ. 
| ಸಂಖ್ಯೆ | ಲಕ್ಷಗಳಲ್ಲಿ): 
1 | ಸಗದುಪುರಸ್ಕಾರ 8866 | 85100 
2 | ಪರಿಶಿಷ್ಟ ಜಾತಿ ಮತ್ತು 
| ಪಂಗಡದ ಸಾಧಕ । 
ಪಶ್ರೀಡಾಪಟುಗಳಿಗೆ 48 |. 72730 
ವಿಶೇಷ ನಗದು 
ಪುರಸ್ಕಾರ 
3 | ಪ್ರತಿಭಾವಂತ 298 135.75 
ಕ್ರೀಡಾಪಟುಗಳ 
ಶೈಶ್ಷಣಿಕ ಶುಲ್ಕ 
ಮರುಪಾವತಿ p 
4 | ಕಡಾ ವಿದ್ಯಾರ್ಥಿ 524 52.40 
ವೇತನ i 
ಒಟ್ಟು 2136 1766.45 


(ಡಾ।| ನಾರಾಯಣ ಗೌಡ) 
ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


A 


1 


ಅನುಬಂಧ 


ಆರ್ಥಿಕ ನೆರವಿನ ಯೋಜನೆಗಳ ವಿವರ. 


ಸಗದುಪುರಸ್ಮಾರ: ರಾಷ್ಟ್ರೀಯ ಮತ್ತು ಅಂತರ-ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ವಿಜೇತರಾದ 
ಕ್ರೀಡಾಪಟುಗಳಿಗೆ ಕೆಳಕಾಣಿಸಿದಂತೆ ನಗದು ಪುರಸ್ಕಾರವನ್ನು ನೀಡಲಾಗುತ್ತಿದೆ:- 


(ರೂ.ಲಕಗಳಲ್ಲಿ) 
ಕ್ರ "ವಿವರ ಚಿನ್ನ ಚೆಳ್ಳಿ ಕಂಚು 
ಸಂ " - 
1. |! ಒಲಂಪಿಕ್ಸ್‌ 500.00 300.00 200.00 
2 ಏಪಿಯನ್‌ ಗೇಮ್ಸ್‌ 25.00 15.00 8.00 
3 ಕಾಮನ್‌ವೆಲ್‌ ಗೇಮ್ಸ್‌ 25.00 15,00 8.00 
4 |ವರ್ಲ್‌ ಕಪ್‌ /ಚಾಂಪಿಯನ್‌ ಶಿಪ್‌ (ಭಾರತ 5,00 3.00 2.00 
ಸರ್ಕಾರದಿಂದ ಅಂಗೀಕೃತವಾಗಿ ಭಾರತ ತಂಡದ . 
ಭಾಗವಾಗಿ ಪ್ರತಿವಿಧಿಸಿರಬೇಕು) 
5 ವ್ಯಾಪನಲ್‌ ಗೇಮ್ಸ್‌ (ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ 5.00 3.00 2.00 
ನಡೆಯುವ ಕ್ರೀಡೆಗಳು) 
6 | ನ್ಯಾಪನಲ್‌ ಚಾಂಪಿಯನ್‌ ಶಿಪ್‌ (ಓಲಂಪಿಕ್‌ ಕ್ರೀಡಗಳಿಗೆ) 2.00 1.00 0.50 
7 ಜೂನಿಯರ್‌ ನ್ಯಾಪನಲ್‌ (ಒಲಂಪಿಕ್‌ ಕ್ರೀಡೆಗಳಿಗೆ) 0.50 0.25 0.15 
8 | ಸಬ್‌ ಜೂನಿಯರ್‌ ನ್ಯಾಪನಲ್‌ (ಒಲಂಪಿಕ್‌ ಕ್ರೀಡೆಗಳಿಗೆ) 0.25 0.15 0.10 


. ಶೈಕ್ಷಣಿಕ ಶುಲ್ಕ ಮರು ಪಾವತಿ: ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದಿಂದ ಪ್ರತಿನಿಧಿಸಿ 


ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಕ ಮರು ಪಾವತಿ ಮಾಡಲಾಗುತ್ತಿದೆ. 
ಕ್ರೀಡಾ ವಿದ್ಯಾರ್ಥಿ ವೇತನ: ರಾಜ್ಯಮಟ್ಟದ ಪದಕ ವಿಜೇತರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ 


ಮಾಡಿದ ಪ್ರೌಢ ಶಾಲಾ ವಿದ್ಯಾರ್ಥಿಗಳಿಗೆ ರೂ.10,000/- ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 
ಏಕಲವ್ಯ _ಪುಶಸ್ತಿ: ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಸಾಧನೆ 
ಮಾಡಿದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸಿ ನೀಡಲಾಗುವುದು. 

ಜೀವಮಾಸ ಸಾಧನೆ ಪ್ರಶಸ್ತಿ: ರಾಪ್ಟೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ತರಬೇತಿ 


ವೀಡಿದ ರಾಜ್ಯದ ತರಬೇತುದಾರರಿಗೆ ಅವರ ಜೀವಮಾನ ಸಾಧನೆಗೆ ಪ್ರಶಸ್ತಿ ನೀಡಲಾಗುವುದು. 


. ಪೀಡಾ ಪೋಷಕ ಪ್ರಶಸ್ತಿ: ಕೀಡೆಯ ಅಭಿವೃದ್ದಿಗೆ ಗಣನೀಯ ಕೊಡುಗೆ ವೀಡಿದ ಖಾಸಗಿ ಸಂಘ-ಸಂಸ್ಥೆಗಳಿಗೆ 


- ಉತ್ತೇಜನ ನೀಡಲು ಕ್ರೀಡಾಪೋಪಕ ಪ್ರಶಸ್ತಿ ನೀಡಲಾಗುತ್ತಿದೆ. 


ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಾಧಕ ಕ್ಟೀಡಾಪಟುಗಳಿಗೆ ವಿಶೇಷ ನಗದು ಪುರಸ್ಕಾರ: ಅಂತರ- 


[ 


ರಾಷ್ಟೀೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟಗಳ ಪದಕ ವಿಜೀತರಿಗೆ ಕ್ರಮವಾಗಿ ತಲಾ ರೂ. 
5.00, 3.00 ಮತ್ತು 1.00 ಲಕ್ಷಗಳ ನಗದು ಪುರಸ್ಮಾರ ನೀಡಲಾಗುತ್ತಿದೆ. 

ಪರಿಶಿಷ್ಟ ಜಾತಿ! ಪಂಗಡದ ಯುವ ಜನರಿಗೆ ಪ್ರೋತ್ಸಾಹಧನ: ಪರಿಶಿಪ್ಟಜಾತಿ/ ಪಂಗಡದ ಅಭ್ಯರ್ಥಿಗಳು 
ರಾಜ್ಯ ಮಟ್ಟದ ಯುವಜನಮೇಳ/ಯುವಜನೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪದಕ ವಿಜೇತರಿಗೆ 
ಪ್ರೋತ್ಸಾಹಧನ ನೀಡಲಾಗುವುದು. 

ನಮ್ಮೂರ ಶಾಲೆಗೆ ನಮ್ಮ ಯುವಜನರು: ಈ ಕಾರ್ಯಕ್ರಮದಡಿ ಕ್ರೀಡಾ ಕ್ಲೇತ್ರದಡಿ ಸಾಧನೆ ಮಾಡಿದ 


10. 


ಸರಕಾರಿ ಶಾಲೆಗಳು ಕ್ರೀಡಾಚಟುವಟಿಕೆಗಳ ಪ್ರತ್ಸಾಹಕ್ಕಾಗಿ ಕ್ರೀಡಾಸಾಮಗಿಗಳನ್ನು ಪೂರೈಸಿಕೊಳ್ಳಲು 
ಪ್ರೋತ್ಸಾಹಧನ ಮತ್ತು ದೈಹಿಕ ಶಿಕ್ಷಕರಿಗೆ ಗೌರವಧನ ನೀಡಲಾಗುವುದು. 
ಮಾನ್ಯತೆ ಪಡೆದ ರಾಜ್ಯ ಕ್ಲೀಡಾ ಸಂಸ್ಥೆಗಳಿಗೆ ಅನುದಾನ: ಕ್ರೀಡಾಕೂಟಿಗಳ ಆಯೋಜನೆ, ತರಬೇತಿ 


ಶಿಬಿರಗಳ ಆಯೋಜನೆ ಹಾಗೂ ಕ್ರೀಡಾಕೂಟಗಳಿಗೆ ರಾಜ್ಯ ತಂಡದ ನಿಯೋಜನೆಗೆ ಅನುದಾನ 
ನೀಡಲಾಗುತ್ತಿದ್ದು, ರಾಜ್ಯ ಕ್ರೀಡಾಸಂಸ್ಥೆಗಳು ಕ್ರೀಡಾಪಟುಗಳಿಗೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲು 
ಪ್ರಯಾಣಭತ್ಯೆ ದಿನಭತ್ಯೆ ಹಾಗೂ ಕ್ರೀಡಾಕಿಟ್‌ ಬಾಬ್ರು ವೆಚ್ಚ ಭರಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ. 


